ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಆಗಸ್ಟ್ ೧೧, ೨೦೧೬ ( ಶ್ರಾವಣ ೨೦ , ಶಕ ವರ್ಷ ೧೯೩೮) 
Bengaluru , Thursday , August 11 , 2016 ( Shravana 20 , Shaka Varsha 1938 ) 


ಸಂಪುಟ ೧೫೧) 
Volume 151 || 


| ಸಂಚಿಕೆ ೩೨ 
| Issue 32 


ಕ್ರ ಸಂ . 


ಭಾಗ ೪ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

ವಸತಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಇ 315 ಕಗೃಮಂ 2015 , ಬೆಂಗಳೂರು ದಿನಾಂಕ : 07 - 04 - 2016 
ಕರ್ನಾಟಕ ಗೃಹ ಮಂಡಳಿ ಕಾಯ್ದೆ , 1962ರ ಸೆಕ್ಷನ್ 3(2)(i) ರನ್ವಯ ಈ ಕೆಳಕಂಡಂತೆ ಕರ್ನಾಟಕ ಗೃಹ ಮಂಡಳಿಗೆ ಅಧಿಕಾರೇತರ 
ನಿರ್ದೇಶಕರು/ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವೆರೆಗೆ ನೇಮಿಸಲಾಗಿದೆ. 

ಅಭ್ಯರ್ಥಿಯ ವಿವರ 

ವರ್ಗ 
ಶ್ರೀಮತಿ ವಿ. ಪುಷ್ಪಮ್ಮ , 

ಮಹಿಳೆ 
ಕೋಂ ಶ್ರೀ ಎನ್ . ವೆಂಕಟೇಶ್‌ಗೌಡ, 
ಚನ್ನಪುರ ಗ್ರಾಮ , ಬಲ್ಲ ಅಂಚೆ, ಮುಳಬಾಗಿಲು, ಮುಳಬಾಗಿಲು ತಾಲ್ಲೂಕು,ಕೋಲಾರ ಜಿಲ್ಲೆ. 
ಶ್ರೀ ಎಂ .ರಾಮೇಗೌಡ, 

ಸಾಮಾನ್ಯ 
ಬಿನ್ ಶ್ರೀ ಮೊಳೇಗೌಡ, 
ಇಲವಾಲ ಹೋಬಳಿ , ಆನಂದೂರು, ಮೈಸೂರು ತಾಲ್ಲೂಕು ಮತ್ತು ಜಿಲ್ಲೆ. 
ಶ್ರೀಮತಿ ಡಿ. ರಾಜಲಕ್ಷ್ಮೀ ಸಾವಂತ, 

ಮಹಿಳೆ 
ಮನೆ ನಂ . 74, ಎನ್ ಬ್ಲಾಕ್ , 4ನೇ ಮೈನ್, ಕುವೆಂಪು ನಗರ, 
ಮೈಸೂರು ತಾಲ್ಲೂಕು ಮತ್ತು ಜಿಲ್ಲೆ. 
ಶ್ರೀ ಅನಿಲ್‌ಸಿಂಗ್, 

ಸಾಮಾನ್ಯ 
ಬಿನ್: ಶ್ರೀ ಕರ್ಣ ಸಿಂಗ್, 
ರಾಜೇಶ್ವರ ಹಳ್ಳಿ, ಬಸವಕಲ್ಯಾಣ ತಾಲ್ಲೂಕು, ಬೀದರ್ ಜಿಲ್ಲೆ. 
ಶ್ರೀ ಬಿ. ಸಿ.ಶಿವಾನಂದ 

ಸಾಮಾನ್ಯ 
ಬಿನ್: ಶ್ರೀ ಚಿಕ್ಕಸಿದ್ದಯ್ಯ , 
ಹಳೆ ಬುದನೂರು, ಮಂಡ್ಯ ತಾಲ್ಲೂಕು ಮತ್ತು ಜಿಲ್ಲೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಉದಯ ಕುಮಾರ್ 
P . R . 481 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ವಸತಿ ಇಲಾಖೆ ( ವಸತಿ - 1) 
S . C. - 50 


( ೧೩೯೧) 


೧೩೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧ , ೨೦೧೬ 

ಭಾಗ ೪ಎ 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಸೇರ್ಪಡೆ 
ಸಂಖ್ಯೆ : ಕಸಂವಾ 80 ಪಿಐಪಿ 2016 , ಬೆಂಗಳೂರು ದಿನಾಂಕ : 07 - 04 - 2016 
ಇದೇ ಕ್ರಮಾಂಕದ ಅಧಿಸೂಚನೆ ದಿನಾಂಕ: 07 - 04 - 2016ರಲ್ಲಿನ ಕ್ರಮ ಸಂಖ್ಯೆ . 10 ಮತ್ತು 12ರ ಮಧ್ಯದಲ್ಲಿ ಈ ಕೆಳಕಂಡಂತೆ ಸೇರ್ಪಡೆ 
ಗೊಳಿಸಿಕೊಂಡು ಓದಿಕೊಳ್ಳತಕ್ಕದ್ದು. 

ಅಭ್ಯರ್ಥಿಯ ವಿವರ 
ಶ್ರೀ ಎಂ .ಕೆ. ಸುರೇಶ್ ಕುಮಾರ್ 
ಮಾಜಿ ನಗರಸಭಾ ಅಧ್ಯಕ್ಷರು , ಶಿವಮೊಗ್ಗ, ಶಿವಮೊಗ್ಗ ತಾಲ್ಲೂಕು ಮತ್ತು ಜಿಲ್ಲೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ. ಎಸ್ . ಮಾಲತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕನ್ನಡ ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ ( ವಾರ್ತಾ ಶಾಖೆ) 
P . R . 482 

ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 149 ಸಿಎನ್ಎಸ್ 2015 , ಬೆಂಗಳೂರು ದಿನಾಂಕ : 03 - 06 -2016 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ, 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1) ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಗಂಡರಾಜಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಗಂಡರಾಜಪುರ, ದೊಡ್ಡಬಳ್ಳಾಪುರ ತಾಲ್ಲೂಕು, ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಶ್ರೀ ನವೀನ್ ಪ್ರಸಾದ್ ಬಿನ್ ನಾಗರಾಜು, ಗಂಡರಾಜಪುರ, ದೊಡ್ಡಬಳ್ಳಾಪುರ ತಾಲ್ಲೂಕು ಇವರನ್ನು 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ರಾಧಾಕೃಷ್ಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 3, 
P . R , 483 

ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 186 ಸಿಎನ್‌ಎಸ್ 2015, ಬೆಂಗಳೂರು ದಿನಾಂಕ : 04 - 06 - 2016 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ, 1959ರ ಪ್ರಕರಣ 28ಎ ಉಪ ಪ್ರಕರಣ ( 4ಬಿ)(1) ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಹಾಲು ಉತ್ಪಾದಕರ ಸಹಕಾರ ಸಂಘ, ಹೊಳೆಹರಳಹಳ್ಳಿ ಗ್ರಾಮ, ಹೊನ್ನಾಳಿ ತಾಲ್ಲೂಕು, ಇದರ ಆಡಳಿತ ಮಂಡಳಿಗೆ 
ಶ್ರೀ ರಾಮಚಂದ್ರಪ್ಪ ಕೆ.ಎನ್. ಬಿನ್ ನಾಗಪ್ಪ ಹೊಳೆಹರಳಹಳ್ಳಿ ಗ್ರಾಮ , ಹೊನ್ನಾಳಿ ತಾಲ್ಲೂಕು, ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 

ಸಹಕಾರ ಇಲಾಖೆ 


P . R . 484 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖೆ : ಸಇ 185 ಎಂಆರ್ 2015, ಬೆಂಗಳೂರು ದಿನಾಂಕ : 03 - 06 - 2016 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ, 1966ರ ಕಲಂ 10ರಡಿ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 11 ಜನರನ್ನು ಕೊಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸದಸ್ಯರುಗಳನ್ನಾಗಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 


೧೩೯೩ 


ಹೆಸರು ಮತ್ತು ವಿಳಾಸ 

ಹುದ್ದೆ 
ಶ್ರೀ / ಶ್ರೀಮತಿ 
ಓಣಿತೋಟ ರತ್ನಾಕರ ಬಿನ್ ದುಗ್ಗಪ್ಪಗೌಡ, ಅಂದಗಾರು ಅಂಚೆ, ಕೊಪ್ಪ ತಾಲ್ಲೂಕು 

ಅಧ್ಯಕ್ಷರು 
ಎ.ಎಸ್. ಹಮೀದ್, ಬಿನ್ ಅಬ್ದುಲ್ ರೆಹಮಾನ್, ಹೇರೂರು, ಹೇರೂರು ಅಂಚೆ, ಕೊಪ್ಪ ತಾಲ್ಲೂಕು | ಸದಸ್ಯರು 
ಎ . ಸಿ.ಉಮೇಶ್, ಬಿನ್ ಹೆಚ್ . ಸಿ. ಚನ್ನೇಗೌಡ, ಅರದಾಳ್, ಲೋಕನಾಥಪುರ ಅಂಚೆ, ಕೊಪ್ಪ | ಸದಸ್ಯರು 
ತಾಲ್ಲೂಕು 
ಡಿ.ವಿ. ಹನುಮಂತನಾಯ್ಕ ಬಿನ್ ವೆಂಕಪ್ಪನಾಯ್ಕ ದಾಸನಕೊಡಿಗೆ , ಮೇಲುಬಿಳೆ ಅಂಚೆ, ಕೊಪ್ಪ ಸದಸ್ಯರು 
ತಾಲ್ಲೂಕು 
ಬಿ . ಎಂ .ಕೃಷ್ಣಯ್ಯ ಬಿನ್ ಮಂಜಪ್ಪ, ಹೊನ್ನೆಕೊಡಿಗೆ, ಅಂತುವಾನೆ ಅಂಚೆ, ನ. ರಾ . ಪುರ ತಾಲ್ಲೂಕು ಸದಸ್ಯರು 
ಎಸ್. ಕೆ. ವಿಜಯಕುಮಾರ್ ಬಿನ್ ಕೃಷ್ಣಮೂರ್ತಿ ಸಾಲಾಸ್ಮಕ್ಕಿ, ಸೀತೂರು ಅಂಚೆ, ನ . ರಾ . ಪುರ || ಸದಸ್ಯರು 
ತಾಲ್ಲೂಕು 
ಜೂಲಿಯಾನ ಫರ್ನಾಂಡೀಸ್ ಕೋಂ . ಎಲ್. ಜಿ. ಫರ್ನಾಂಡೀಸ್, ಅತ್ತಿಕೊಡಿಗೆ, ಕೊಪ್ಪ ತಾಲ್ಲೂಕು ಸದಸ್ಯರು 
ಮಂಜುನಾಥನಾಯ್ಕ ಬಿನ್ ಕೊಂಬನಾಯ್ಕ, ಅಬ್ಬಿಗದ್ದೆ , ಬೊಮ್ಮಲಾಪುರ ಅಂಚೆ, ಕೊಪ್ಪ ತಾಲ್ಲೂಕು ಸದಸ್ಯರು 
ದಿವಾಕರ ಬಿನ್ ಗಂಗೇಗೌಡ, ಗೇರುಬೈಲು, ಸುಸುಲುವಾನಿ ಅಂಚೆ, ನ. ರಾ . ಪುರ ತಾಲ್ಲೂಕು 

ಸದಸ್ಯರು 
10 | ಅನುಸೂಯಮ್ಮ ಕೋಂ ವಿಜಯ , ಗಡಿಗೇಶ್ವರ ಅಂಚೆ, ಕೆ.ಕಣಬೂರು ನ. ರಾ . ಪುರ ತಾಲ್ಲೂಕು | ಸದಸ್ಯರು 
ಸುಬ್ರಾಯ ಬಿನ್ ಚಿನ್ನಯ್ಯ , ಆಡುವಳ್ಳಿ , ಮೇಗರಮಕ್ಕೆ ಅಂಚೆ, ನ. ರಾ . ಪುರ ತಾಲ್ಲೂಕು 

ಸದಸ್ಯರು 


| 7 | ಜೂಲಿಯ 


11 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966ರ ಕಲಂ 10( 2)ರಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮೇಲಿನಂತೆ ನಾಮನಿರ್ದೇಶನಗೊಂಡಿರುವ ಸದಸ್ಯರುಗಳ ಪೈಕಿ “ಓಣಿತೋಟ ರತ್ನಾಕರ ಬಿನ್ 
ದುಗ್ಗಪ್ಪಗೌಡ, ಅಂದಗಾರು ಅಂಚೆ ಕೊಪ್ಪ ತಾಲ್ಲೂಕು” ಇವರನ್ನು ಅಧ್ಯಕ್ಷರನ್ನಾಗಿ ಸದರಿ ಸಮಿತಿಗೆ ನಾಮಕರಣ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಲ್ . ಸಿ .ಬಸವರಾಜು 
P. R. 485 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1 
S . C . - 30 

ಸಹಕಾರ ಇಲಾಖೆ 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 184 ಎಂಆರ್‌ಇ 2016 , ಬೆಂಗಳೂರು ದಿನಾಂಕ : 03 - 06 -2016 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966ರ ಕಲಂ 10ರಡಿ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 11 ಜನರನ್ನು ಶೃಂಗೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸದಸ್ಯರುಗಳನ್ನಾಗಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 
ಹೆಸರು ಮತ್ತು ವಿಳಾಸ 

ಹುದ್ದೆ 
ಶ್ರೀ / ಶ್ರೀಮತಿ 
ಕೆ. ಎಂ .ರಮೇಶ್, ಬಿನ್ ಮಹಾಬಲಯ್ಯ , ಕೊಡತಲು ತಕ್ಕೂರು ಅಂಚೆ, ಶೃಂಗೇರಿ ತಾ . 
2 | ಭಾಸ್ಕರ ನಾಯ್ಕ ಹೆಚ್.ಬಿ., ಹೆಗ್ಗರಸು, ನಲ್ಲೂರು ಅಂಚೆ, ಶೃಂಗೇರಿ ತಾ . 

ಸದಸ್ಯರು 
3 | ಯೋಗೀಶ್ ಕೆ. ಎಂ . ಬಿನ್ ಮರಿಯಪ್ಪಗೌಡ, ಕೊಡಿಗೆಮಕ್ಕಿ, ಹಾಲಂದೂರು, ಭಾರತೀನಗರ ಸದಸ್ಯರು 

ಅಂಚೆ, ಶೃಂಗೇರಿ ತಾ . 
ತಿಮ್ಮಪ್ಪ ಸಿಂದೊಳ್ಳಿ, ಕೆಳಕೊಪ್ಪ ಅಂಚೆ, ಶೃಂಗೇರಿ ತಾ . 

ಸದಸ್ಯರು 
ಕೃಷ್ಣಮೂರ್ತಿ, ಗಂಡಘಟ್ಟ ಅಂಚೆ, ಶೃಂಗೇರಿ ತಾ. 

ಸದಸ್ಯರು 
6 | ಮಮತಾ ಡಿ. ಹೆಗಡೆ ಕೋಂ ಲೇ .ಧರ್ಮಪ್ಪ ಹೆಗಡೆ, ಕೆಳಕೊಚ್ಚವಳ್ಳಿ, ತೆಕ್ಕೂರು ಅಂಚೆ, | ಸದಸ್ಯರು 

ಶೃಂಗೇರಿ ತಾ . 
ಎಸ್. ಎಸ್ .ಗೌರಮ್ಮ ಕೋಂ ಕೆ. ಟಿ. ಮುದ್ದಪ್ಪಗೌಡ, ಉಳುವಳ್ಳಿ , ತ್ಯಾವಣ ಅಂಚೆ, ಶೃಂಗೇರಿ ತಾ . ಸದಸ್ಯರು 
ಕೃಷ್ಣಪ್ಪ ಬಿನ್ ಜಟ್ಟ, ಸಂಪೇಕೊಳಲು ಮಸಿಗೆ ಅಂಚೆ ಶೃಂಗೇರಿ ತಾ . 

ಸದಸ್ಯರು 
9 | ಪುಟ್ಟಪ್ಪ ಬಿನ್ ಬೆಟ್ಟೇಗೌಡ, ಮುಂಡಗಾರು, ಕೆರೆಕಟ್ಟೆ ಅಂಚೆ, ಶೃಂಗೇರಿ ತಾ . 

ಸದಸ್ಯರು 


ಕ್ರ . ಸಂ . 


ಅಧ್ಯಕ್ಷರು 


೧೩೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧ , ೨೦೧೬ 


ಭಾಗ ೪ 


ಆ ಸಂ . 


10 


ಹೆಸರು ಮತ್ತು ವಿಳಾಸ 

ಹುದ್ದೆ 
ಶ್ರೀ / ಶ್ರೀಮತಿ 
ಸುರೇಶ್ ಕೆ. ಎಂ . ಬಿನ್ ಮರಿಯಣ್ಣ, ಕಾವಡಿ, ಅಡ್ಡಗದ್ದೆ ಅಂಚೆ, ಶೃಂಗೇರಿ ತಾ . 

ಸದಸ್ಯರು 
11 ಬುಡನ್ ಸಾಬ್ , ಬಿನ್ ಹಯಾತ್ ಸಾಬ್, ಕಿಗ್ಗಾ ಅಂಚೆ, ಶೃಂಗೇರಿ ತಾ . 

ಸದಸ್ಯರು 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966ರ ಕಲಂ 10 ( 2) ರಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮೇಲಿನಂತೆ ನಾಮನಿರ್ದೇಶನಗೊಂಡಿರುವ ಸದಸ್ಯರುಗಳ ಪೈಕಿ “ಕೆ. ಎಂ .ರಮೇಶ್ ಬಿನ್ ಮಹಾಬಲಯ್ಯ , 
ಕೊಡಲು ತಕ್ಕೂರು ಅಂಚೆ, ಶೃಂಗೇರಿ ತಾ ” ಇವರನ್ನು ಅಧ್ಯಕ್ಷರನ್ನಾಗಿ ಸದರಿ ಸಮಿತಿಗೆ ನಾಮಕರಣ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಲ್ . ಸಿ. ಬಸವರಾಜು 
P . R . 486 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1 

ಸಹಕಾರ ಇಲಾಖೆ 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಮಮಇ 16 ಮನಿ 2016 , ಬೆಂಗಳೂರು ದಿನಾಂಕ : 03 - 06 -2016 
ಶ್ರೀಮತಿ ವಾಸಂತಿ ಶಿವಣ್ಣ , ಇವರನ್ನು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನಾಮ ನಿರ್ದೇಶನ ಮಾಡಿದ್ದು, ಸದರಿ 
ಅವಧಿಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ದಿನಾಂಕ : 24 - 08 - 2016ರವರೆಗೆ ಅಥವಾ ಅದಕ್ಕೂ ಮೊದಲು ಇವೆರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಯಲಕ್ಷ್ಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 
P . R . 487 

ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 

ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ 
ಜಲ ಸಂಪನ್ಮೂಲ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಜಸಂಇ 14 ಎನ್‌ಪಿಸಿ 2016 , ಬೆಂಗಳೂರು ದಿನಾಂಕ : 13 - 05 - 2016 

ವರಿ ನಿಗಮ ನಿಯಮಿತದ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಆರ್ಟಿಕಲ್ 147( ಸಿ) ನಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕಾವೇರಿ ನೀರಾವರಿ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಶ್ರೀ ಎಲ್.ಕೆ.ಅತೀಕ್, ಭಾ . ಆ. ಸೇ ., ಮಾನ್ಯ 
ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ, ರವರನ್ನು ಶ್ರೀ ಡಿ.ಎನ್. ನರಸಿಂಹರಾಜು, ಭಾ . ಆ. ಸೇ ., ರವರ ಸ್ಥಾನದಲ್ಲಿ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P. R. 488 

ಕೆ. ವಿ. ಅನಂತು 
S . C . - 25 

ವಿಶೇಷ ಕರ್ತವ್ಯಾಧಿಕಾರಿ ( ತಾಂತ್ರಿಕ, ಎಂಎಂಐ - 3), 

ಜಲ ಸಂಪನ್ಮೂಲ ಇಲಾಖೆ 
ಜಲ ಸಂಪನ್ಮೂಲ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಜಸಂಇ 08 ಎನ್‌ಪಿಸಿ 2016, ಬೆಂಗಳೂರು ದಿನಾಂಕ : 21 - 03 - 2016 
ಶ್ರೀ ರಾಕೇಶ್ ಸಿಂಗ್, ಭಾ . ಆ.ಸೇ ., ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಇವರನ್ನು ಕಾವೇರಿ ನೀರಾವರಿ ನಿಗಮ ನಿಯಮಿತದ 
ಮೆಮೊರಾಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆರ್ಟಿಕಲ್ 147( ಸಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕಾವೇರಿ ನೀರಾವರಿ 
ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರಾಗಿದ್ದ ಶ್ರೀ ಪಿ. ಬಿ.ರಾಮಮೂರ್ತಿ, ಭಾ . ಆ.ಸೇ ., ಇವರ ವಯೋನಿವೃತ್ತಿಯಿಂದ ತೆರವಾದ 
ಸ್ಥಾನದಲ್ಲಿ ದಿನಾಂಕ: 29 - 02 - 2016ರ ಅಪರಾಹ್ನದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 489 

ಕೆ. ವಿ. ಅನಂತು 
S . C . - 25 

ವಿಶೇಷ ಕರ್ತವ್ಯಾಧಿಕಾರಿ ( ತಾಂತ್ರಿಕ, ಎಂಎಂಐ - 3) 

ಜಲ ಸಂಪನ್ಮೂಲ ಇಲಾಖೆ 


ಭಾಗ ೪ಎ 


೧೩೯೫ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಆಗಸ್ಟ್ ೧೧, ೨೦೧೬ 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 


ತಿದ್ದುಪಡಿ 


ಸಂಖ್ಯೆ : ಅಪಜೀ 27 ಎಫ್ ಎಎಫ್ 2016, ಬೆಂಗಳೂರು ದಿನಾಂಕ : 01 - 04 - 2016 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಅಪಜೀ 56 ಎಫ್ ಎಎಫ್ 2005, ದಿನಾಂಕ: 02 -12 - 2005ರ ಎರಡನೇ ಪ್ಯಾರದಲ್ಲಿ ಬಳ್ಳಾರಿ ಅರಣ್ಯ 
ವ್ಯವಸ್ಥಾಪನಾಧಿಕಾರಿ ಎಂಬುದರ ಬದಲಾಗಿ “ಉಪ ವಿಭಾಗಾಧಿಕಾರಿ , ಬೆಳಗಾವಿ ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು . 


P . R . 490 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್ . ಎಸ್. ಭಾಗ್ಯಲಕ್ಷ್ಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


S. C . - 110 


HOME SECRETARIAT 


NOTIFICATION 


No. HD 163 PPE 2015, BENGALURU, DATED : 13. 06 . 2016, 


In exercise of the powers conferred by second proviso to sub -section (2) of Section 3 read with section 8 of the Karnataka State 
Civil Services Act, 1978 (Karnataka Act 14 of 1990 ), the Government of Karnataka hereby makes the following rules, further to amend 
the Karnataka Prosecutions and Government Litigation (Recruitment) Rules , 2012, namely : 


RULES 


1. Title and Commencement : (1) These rules may be called the Karnataka Prosecutions and Government Litigation 
(Recruitment) (Amendment) Rules , 2016 . 


(2 ) They shall come into force on the date of their publication in the official Gazette. 


2. Amendment of the Schedule : In the schedule to the Karnataka Department of Prosecutions and Government Litigation 
(Recruitment) Rules , 2012 : 


(i) in the entries relating to the category of the posts of “Superintendents" at Serial Number 8 , in column (3), (4 ) and (6 ), for the 

figures “ 38 , 02 and 40 " the figures “ 13, 23 and 36 " shall respectively be substituted; 


(ii) in the entries relating to the category of the posts of “ Stenographers " at Serial Number 10 , in column ( 3), (4 ) and (6 ), for the 

figures " 84 , 505 and 589” the figures “ 23 , 115 and 138 " shall respectively be substituted ; and 


(iii) in the entries relating to the category of the posts of “Dalayats /Peons / 

Watchman ” at Serial Number 17 , in column ( 3), (4 ) and 
(6 ), for the figures “ 300 , 286 and 586 " the figures " 154 , 137 and 291" shall respectively be substituted . 


By Order and in the name of the Governor ofKarnataka 

T.KRISHNAIAH 


P . R . 491 


SC - 100 


Under Secretary to Government 
Home Department (Police Services - B ) 


ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 267 ಟಿಪಿಇ 2014 , ಬೆಂಗಳೂರು ದಿನಾಂಕ : 28 - 05 - 2016 


ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ , 2012 ಸೆಕ್ಷನ್ 2 ( ಎ ) ಪರಿಭಾಷಿಸಿರುವಂತೆ ದಿನಾಂಕ: 10 - 04 - 2006ರಂದು 
ದಿನಗೂಲಿ ನೌಕರನಂತೆ ಹತ್ತು ವರ್ಷಗಳಿಗಿಂತ ಕಡಿಮೆಯಿರದಂತೆ ಕಾರ್ಯನಿರ್ವಹಿಸಿ ಸೇವೆಯನ್ನು ಪೂರ್ಣಗೊಳಿಸಿದಂತ ಮತ್ತು ಅಧಿನಿಯಮವು 
ಪ್ರಾರಂಭವಾದ ದಿನಾಂಕದಂದು ದಿನಗೂಲಿ ಆಧಾರದ ಮೇಲೆ ಕಾರ್ಯನಿರತವಾಗಿರುವ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ದಿನಗೂಲಿ ನೌಕರರಾಗಿ ಸೇವೆ 
ಸಲ್ಲಿಸಿರುತ್ತಿರುವ ದಿನಗೂಲಿ ನೌಕರರ ಹೆಸರು ಮತ್ತು ಸೇವಾ ವಿವರಗಳನ್ನು ಕೆಳಕಂಡಂತೆ ಸದರಿ ಅಧಿನಿಯಮದ ಸೆಕ್ಷನ್ 3(1)ರಡಿ ಅಧಿಸೂಚಿಸಿದೆ. 

ಸದರಿ ಅಧಿಸೂಚಿಸಿರುವ ದಿನಗೂಲಿ ನೌಕರರು ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 77 ಶಾಸನ 2012 , ದಿನಾಂಕ: 15 - 02 - 2013ರ ಮೂಲಕ 
ಜಾರಿಗೊಳಿಸಲಾದ ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012ರಲ್ಲಿನ ಉಪಬಂಧಗಳಿಗೆ ಬದ್ಧರಾಗಿರತಕ್ಕದ್ದು . 


೧೩೯ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಆಗಸ್ಟ್ ೧೧ , ೨೦೧೬ 


ಭಾಗ ೪ 


ಅಭ್ಯರ್ಥಿಯ 
- ಹೆಸರು 
ಶ್ರೀ /ಶ್ರೀಮತಿ 


ವರ್ಗ 
(ಸಾಮಾನ್ಯ 
ಹಿ . ವರ್ಗ / 


ಹುಟ್ಟಿದ 
ದಿನಾಂಕ 


ದಿನಗೂಲಿ 
ಸೇವೆಗೆ 
ಸೇರಿದ 
ದಿನಾಂಕ 


ದಿನಗೂಲಿಸೇವೆಗೆ | ಪ್ರಸ್ತುತ 
ಸೇರುವ ವೇಳೆ ವಿದ್ಯಾರ್ಹತೆ 

ಅಭ್ಯರ್ಥಿಯ ಹಾಗೂ 
ವಿದ್ಯಾರ್ಹತೆ ಮತ್ತು ಪಡೆದ 
ಪಡೆದ ದಿನಾಂಕ ದಿನಾಂಕ 


ದಿನಗೂಲಿ ಸೇವೆಗೆ 
ನೇಮಕಗೊಂಡ ಹುದ್ದೆ 
ಹಾಗೂ ವೃಂದ (ಸದರಿ ಹುದ್ದೆ 
ವೃಂದ ಮತ್ತು ನೇಮಕಾತಿ 

ನಿಯಮದನ್ವಯ 
ನಿಗದಿಪಡಿಸಿದ ವಿದ್ಯಾರ್ಹತೆ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿಸೇವೆಗೆ 
ತೆಗೆದು ಕೊಳ್ಳಲು 

ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಸೇವೆ (ಸೇವಾ 
ವಿಚ್ಚಿನ್ನತೆ ವಿವರದೊಂದಿಗೆ) 


ಪ್ರಸ್ತುತ 
ದಿನಗೂಲಿ 
ಸೇವೆಯಲ್ಲಿರುವ 
ಬಗ್ಗೆ ಷರಾ 
( ವೇತನ , 
ಇತರೆ) 


ಪ . ಜಾ / 
ಪ. ಪಂ 


ಕರ್ನಾಟಕ ಮಹಿಳಾ ಪಾಲಿಟೆಕ್ನಿಕ್ , ಬೆಂಗಳೂರು 


ಸರ್ಕಾರಿ 


ರತ್ನ 


ಬಿ . ಎ . 


| 19.8.1955 | ಸಾಮಾನ್ಯ | 17 .8.1985 


ಬಿ . ಎ . 
16. 2.1985 | 


ದ್ವಿತೀಯ ದರ್ಜೆ 
ಸಹಾಯಕರು 
ಎಸ್ . ಎಸ್ .ಎಲ್. ಸಿ . 
ಪರೀಕ್ಷೆಯಲ್ಲಿ ತೇರ್ಗಡೆ 


ದ್ವಿತೀಯ ದರ್ಜೆ 
ಸಹಾಯಕಿ, ಕಛೇರಿ 
ವಿಭಾಗ, ಗ್ರೂಪ್‌- ಸಿ 


ಡಿಟಿಇ/ ಇಎಸ್‌ಟಿ 
(1)/ 85 , ದಿ: 
18 .71986 


29 ವರ್ಷ ದಿ :30 . 09.1993ರಿಂದ | 

ದಿ :12 .3.2005ರವರೆಗೆ ಸೇವಾ 
ವಿಚ್ಛಿನ್ನತೆಗೊಂಡಿರುತ್ತದೆ. ಮಾನ್ಯ 
ಉಚ್ಚ ನ್ಯಾಯಾಲಯದ ಆದೇಶದ 

ಪ್ರಕಾರ ರಿಟ್ ಪಿಟಿಷನ್ ಸಂ : 
2337/2002, ದಿ: 13. 01.2005ರ 
ಪ್ರಕಾರ ನಿರಂತರ ಸೇವೆ ಮತ್ತು 
ಶೇ .25ರಷ್ಟು ವೇತನವನ್ನು ಆ 
ಅವಧಿಗೆ ಪಾವತಿಸಲಾಗಿದೆ 


ಕುಮಾರಿ 


16 . 2 .1984 


ಪಾಲಿಟೆಕ್ನಿಕ್, 
ಮಂಗಳೂರು. 


ಸರ್ಕಾರಿ ಪಾಲಿಟೆಕ್ನಿಕ್ , ಚಿಂತಾಮಣಿ 


2 | ವೆಂಕಟಪ್ಪ | 3.9.1961 ] ಸಾಮಾನ್ಯ | 1.11. 1987 


| ಗ್ರೂಪ್- ಡಿ ( ಹಾಸ್ಟೆಲ್ | ಗ್ರೂಪ್- ಡಿ ( ಹಾಸ್ಟೆಲ್ 
ಪಹರೆಗಾರ) 

ಪಹರೆಗಾರ) 


ಡಿಪಿಸಿ/26 / 
ಇಎಸ್‌ಟಿ/86/ 91, 
ದಿ : 24. 2.1986 


30 ವರ್ಷ ದಿ:30.09.1993ರಿಂದ 

ದಿ :12 .3.2005ರವರೆಗೆ ಸೇವಾ 
ವಿಚ್ಚಿನ್ನತೆಗೊಂಡಿರುತ್ತದೆ. ಮಾನ್ಯ 
ಉಚ್ಚ ನ್ಯಾಯಾಲಯದ ಆದೇಶದ 

ಪ್ರಕಾರ ರಿಟ್ ಪಿಟಿಷನ್ ಸಂ : 
2337 /2002 , ದಿ: 13. 01.2005ರ 
ಪ್ರಕಾರ ನಿರಂತರ ಸೇವೆ ಮತ್ತು 
ಶೇ .25ರಷ್ಟು ವೇತನವನ್ನು ಆ 
ಅವಧಿಗೆ ಪಾವತಿಸಲಾಗಿದೆ 


ಸರ್ಕಾರಿ 
ಪಾಲಿಟೆಕ್ನಿಕ್ , 
ಚಿಂತಾಮಣಿ 
ಪಹರೆಗಾರ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್ . ವೆಂಕಟೇಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ ( ತಾಂತ್ರಿಕ ಶಿಕ್ಷಣ) 


PR, 492 


S . C - 50 


ಭಾಗ ೪ಎ 


FDF &37 DOZE, TO OURO, AT , 900 


0252 


HOME SECRETARIAT 

NOTIFICATION 

No. HD 88 POP 2016 , BENGALURU, DATED : 09.06 .2016 . 
In exercise of the powers conferred by clause (s) of section 2 of the Code of Criminal Procedure , 1973 (Central Act 2 of 1974 ) 
read with section 21 of the General Clauses Act , 1897 (Central Act 10 of 1897 ) the Government ofKarnataka, hereby amends to the 
Notification No . HD 262 POP 2005 , dated: 17 /08 /2006 as follows namely : 

In the Notification No. HD 262 POP 2005 , dated : 17/08 /2006 in the last para item “ (iii), The prevention of Corruption Act, 1988 ” 
shall be omitted. 

By Order and in the name of the Governor ofKarnataka 

B . N .Devaraj 
P .R . 493 

Under Secretary to Government (1/C ) 
SC – 100 

Home Department (Police Expenditure ) 
HOME SECRETARIAT 

NOTIFICATION 
No. HD 107 POP 2016 , BENGALURU , DATED : 06 .06 . 2016 . 
In exercise of the powers conferred by clause (s) of section 2 of the Code of Criminal Procedure, 1973 (Central Act 2 of 1974 ) 
and in partialmodification of earlier notifications issued in this behalf the Government of Karnataka, hereby declare that with effect from 
the date of publication of this notification in the Official Gazette , the areas and places specified in column (3) of the schedule below , 
shall cease to be within the jurisdiction of the police station specified in column (4 ) thereof and the said areas and places shall be 
included within the jurisdiction of the police station specified in column (2 ), thereof. 

SCHEDULE 


Name of the 
City /Division /Sub 

Division 


Police Station in which 

the areas and places 
mentioned in column 
(3 ) shall be included 


Name of the area and places 


Police Station from whose 

jurisdiction the area and 
place mentioned in column 

( 3) shall be excluded 


( 2 ) 


(1) 
Bengaluru City 


(4 ) 
Frazer Town Traffic 
Station 


K .G .Halli 
Traffic Police Station 


Police 


Traffic East Division 


Traffic East Sub -Division 


K . G .Halli 
Law and Order Police Station Jurisdiction 

(1) K .G .Halli 
(2) Giddappa Block 
(3 ) Pillanna Garden 
(4 ) Old and new Bagalur Layout 
(5 ) Pillanna Garden 1st, 2nd & 3rd Stage 
(6 ) P & T Colony 
(7) Muslim Colony 
(8 ) Anwar Layout 
(9 ) Karumariyamma Layout 
( 10 ) Ashok nagar 
( 11) Basavanagar 
( 12) Gandhinagar 
( 13 ) Kushalnagar 
( 14 ) Arokyamma layout 
( 15 ) B .M .Layout 
( 16 ) Vinobnagar 
(17 ) Mukthinagar 
(18 ) Kacharakanahalli 
( 19) Rasheed Nagar 
(20 ) Basavalingappa Nagar 
(21) Ummar Nagar 
(22 ) Nagawara 
(23) HBR Layout, 1st Phase, 2nd Stage 


೧೩೯೮ 


ಭಾಗ ೪ 


(1) 


Frazer Town 
Station 


Traffic 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧ , ೨೦೧೬ 
(2) 

(3) 
upto Hennur junction etc., 
D .H .Halli, Law and Order Police Station 
Jurisdiction 

(1) Bore Bank Road 
(2 ) Swatantra Nagar 
( 3) Wahab Garden 
(4 ) Tannery Road 


Police 


(5 ) Basappa Lane 


(6 ) PeriyarNagar 
(7) Muslim Colony Ambedkar Nagar 
(8 ) Ambedkarnagar 
(9) Munimarappa Block 
(10 ) Coffee Board Colony 
(11) Muneshwara Nagar 
(12 ) Visweshwaraiah Nagar 
( 13) Shadab Nagar 
( 14 ) Ayodhya Das Nagar 
(15 ) Chikkanna Layout 
(16 ) D . J.Halli Village 
(17 ) ModiRoad 
( 18 ) Srinivasa Nagar 
(19) Roshan Nagar 
(20) Bangaragiri Layout 
(21) VaramahalakshmiNagar 
(22 ) Basavalingappa Nagar 
(23) Doddanna Nagar 
(24 ) Sujanana Nagar 
(25 ) M .M .Layout 
(26 ) K .B . Sandra 
(27 ) Kamarajanagar 
(28 ) K .B . Sandra New Layout 
(29) P & T Quarters 
(30 ) Nandagokula layout 
(31) K .H .B .Quarters 
( 32 ) L . R . Bande Road 
(33) Kaverinagar 
( 34 ) Adarshanagar 
(35 ) Defence Colony 
(36 ) Kanakanagar 1st Cross to 20th Cross 

( 37 ) Shampura etc., 
Bharathi Nagar Law and Order Police Station 
Jurisdiction 

(1) Cant.Rly Stn Road 
(2 ) Millers Road 
( 3 ) Nethaji road 
(4 ) Bamboo Bazar 
(5 ) Cockburn Road 
(6 ) Thimmaiah Road 
(7 ) Seppings Road 


Traffic 


Police 


Shivajinagar 
Station 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೧೧, ೨೦೧೬ 


೧೩೯೯ 


Shivajinagar 
Station 


Traffic 


Police 


(3) 
(8 ) Nehrupuram 
(9) N .P .Street 
(10 ) Macon Compound 
(11) Macon Road 
(12 ) Armstrong Road 
( 13) Bharathinagar “ E ” Street 
( 14 ) Pettigrew Street 
( 15 ) Kamaraj Road 
( 16 ) S . C .Garden 
(17 ) Ashirkhana Street 
( 18 ) St . Johns Road 
( 19) Osborne Road 
(20 ) ASM Road 
(21 ) Meanue Avenue Road 
(22) St. John Church Road 
(23 ) Haines Road 
(24 ) Naga Circle 
(25 ) War Memorial 


The Police Station specified in column (2 ) shall be responsible for investigation of the offences as under : 
( 1 ) The Karnataka Traffic Control Act, 1960 (Karnataka Act No . 18 of 1960 ) ; 
(2 ) The Karnataka Traffic (Control of Public Vehicles ) Rules, 1979 ; 
(3 ) The Karnataka Traffic Control (Regulation of Traffic on Highways) Rules , 1979 and the Karnataka Traffic Control Rules, 1979 ; 
(4 ) The Motor Vehicle Act, 1988 (Central Act59 of 1988 ) ; and the Karnataka Motor Vehicle Rules, 1989 ; 
(5 ) Offences under sections 279 , 283 , 304 , 304 (A ), 337, 338 and 427 of the Indian Penal Code, 1860 . 

By Order and in the name of the Governor of Karnataka 

B .N .Devaraj 
P . R . 494 

Under Secretary to Government (I/C ) 
SC – 100 

Home Department (Police Expenditure ) 
HOME SECRETARIAT 

NOTIFICATION 

No . HD 124 POP 2014 , BENGALURU , DATED : 06 .06 .2016 . 
In exercise of the powers conferred by clause (s) of section 2 of the Code of Criminal Procedure, 1973 (Central Act 2 of 1974), 
the Government of Karnataka, hereby, declare that with effect from the date of publication of this notification in the Official Gazette, the 
areas and places specified in column (3 ) of the schedule below , shall cease to be within the jurisdiction of the police station specified in 
column (4 ) thereof and the said areas and places shall be included within the jurisdiction of the police station specified in column (2 ) 
thereof. 

SCHEDULE 


Name of the District/ 

Sub - Division / 
Police circle 


Police Station in which 

the areas and places 
specified in column ( 3) 

shall be included 


Name of the areas and places 


Police Station from whose 
jurisdiction the areas and 
places specified in column 

(3) shall be excluded 


(2 ) 


(4 ) 

Traffic 


Banasawadi 


Police 


( 1) 
Bengaluru City, Traffic 
West Division , North 
East Sub -division , 
Devanahalli Traffic 
Police Station 


Devanahalli 
Station 


Traffic Police Station 


(3) 
(1) Kothanur 
(2 ) K .Narayanapura 
(3 ) Shabarinagara 
(4 ) Krishnanandanagara 
(5 ) Nagareswara Nagenahalli 
(6 ) Kyalasanahalli 


೧೪೦೦ 


ಭಾಗ ೪ಎ 


(1) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೧೧, ೨೦೧೬ 
(2) 

(3) 
(7) Bilishivale 
(8) Doddagubbi 
(9 ) Chickagubbi 
(10 ) Byrathi 
( 11) Chickabyrathi 
(12) Nadagowdanagollahalli 
(13) Byrathibande 
( 14 ) Hegdenagara Right Side 
(15 ) Nagenahalli Colony 


The Traffic Police Station specified in column (2) shall be responsible for investigation of the offences under : 
(1 ) The Karnataka Traffic Control Act, 1960 (Karnataka Act No . 18 of 1960 ) ; 
(2 ) The Karnataka Traffic (Control of Public Vehicles ) Rules, 1979 ; 
(3 ) The Karnataka Traffic Control (Regulation of Traffic on Highways ) Rules , 1979 and the Karnataka Traffic Control Rules, 1979 ; 
(4 ) The Motor Vehicle Act, 1988 (Central Act 59 of 1988 ) ; and the Karnataka Motor Vehicle Rules, 1989 ; 
( 5) Offences under sections 279 , 304 ( A ), 337 , 338 and 427 of Indian Penal Code, 1860 . 

By Order and in the name of the Governor of Karnataka 

B .N .Devaraj 
P . R . 495 

Under Secretary to Government (I/ C ) 
SC - 100 

Home Department ( Police Expenditure ) 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಇ 177 ಬಿಎಂಆರ್ 2014 , ಬೆಂಗಳೂರು ದಿನಾಂಕ : 09 - 06 - 2016 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನಅಇ 177 ಬಿಎಂಆರ್ 2014 , ದಿನಾಂಕ: 25 - 11 - 2014ರಲ್ಲಿ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ 
ಯೋಜನಾ ಕಾಯ್ದೆ , 1961ರ ಕಲಂ 4 - ಸಿ( 3)(i) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಆರ್. ಜಿ . ವೆಂಕಟಾಚಲಯ್ಯ , ಹಣಬೆ ಅಂಚೆ, 
ದೊಡ್ಡಬಳ್ಳಾಪುರ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರನ್ನು ಬೆಂಗಳೂರು ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ 
ಪ್ರಾಧಿಕಾರ, ದೇವನಹಳ್ಳಿ ಇದರ ಅಧ್ಯಕ್ಷರನ್ನಾಗಿ 18 ತಿಂಗಳ ಅವಧಿಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ 
ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿತ್ತು. 

ಪ್ರಸ್ತುತ , ಅಧ್ಯಕ್ಷರ ಅವಧಿಯನ್ನು ದಿನಾಂಕ: 24 - 08 - 2016ರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲು 
ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್. ನರಸಿಂಹಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 496 

ನಗರಾಭಿವೃದ್ಧಿ ಇಲಾಖೆ 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 233 ಮೈಅಪ್ರಾ 2015 , ಬೆಂಗಳೂರು ದಿನಾಂಕ : 04 -06- 2016 
ಉಡುಪಿ ಜಿಲ್ಲೆ ಮತ್ತು ಉಡುಪಿ ತಾಲ್ಲೂಕು, ಕಾಪು ಪಟ್ಟಣಕ್ಕೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆಯನ್ನು ವಿಸ್ತರಿಸಿ 
ಸ್ಥಳೀಯ ಯೋಜನಾ ಪ್ರದೇಶವನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನಅಇ 233 ಮೈಅಪ್ರಾ 2015 , ದಿನಾಂಕ: 30 - 03- 2016ರಲ್ಲಿ ಘೋಷಿಸಲಾಗಿದೆ. 
ಸದರಿ ಪ್ರದೇಶದ ವ್ಯಾಪ್ತಿಯಲ್ಲಿನ ಅಭಿವೃದ್ದಿಗಳನ್ನು ನಿಯಂತ್ರಿಸಲು ಮತ್ತು ಮಹಾಯೋಜನೆ ತಯಾರಿಸಲು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ 
ಯೋಜನಾ ಕಾಯ್ದೆ , 1961ರ ಕಲಂ 4( ಸಿ)(1) ರನ್ವಯ ಮತ್ತು 4 ( ಸಿ)( 3) (i) (i) (i)ರ ( ಎ) ಹಾಗೂ (iv )ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಉಡುಪಿ ಜಿಲ್ಲೆ ಮತ್ತು ಉಡುಪಿ ತಾಲ್ಲೂಕು, ಕಾಪು ಪಟ್ಟಣಕ್ಕೆ ಪ್ರತ್ಯೇಕ ಯೋಜನಾ ಪ್ರಾಧಿಕಾರವನ್ನು ರಚಿಸಿ ಆದೇಶಿಸಲಾಗಿದೆ. 
ಕ್ರ. ಸಂ . ಪದನಾಮ 

ಹೆಸರು ಮತ್ತು ವಿಳಾಸ 
| ಅಧ್ಯಕ್ಷರು 

ಸರ್ಕಾರದಿಂದ ನೇಮಿಸಲಾಗುವುದು 
2 ಸದಸ್ಯ ಕಾರ್ಯದರ್ಶಿ 

ನಗರ ಯೋಜನಾ ಸಹಾಯಕ ನಿರ್ದೇಶಕರು , ಉಡುಪಿ 
ಇವರನ್ನು ಸದಸ್ಯ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧ , ೨೦೧೬ 


೧೪೦೧ 


Lal 


೦ . 


ಪದನಾಮ 

ಹೆಸರು ಮತ್ತು ವಿಳಾಸ 
ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು 1. ಕಾಪು ಪುರಸಭೆಯ ಚುನಾಯಿತ ಸದಸ್ಯರೊಬ್ಬರು. 

| 2. ಕಾಪು ಪುರಸಭೆಯ ಮುಖ್ಯಾಧಿಕಾರಿ / ಆಡಳಿತಾಧಿಕಾರಿ. 
4 | ಮೂರು ಜನ ಇತರೆ ಸದಸ್ಯರು | ಸರ್ಕಾರದಿಂದ ನೇಮಿಸಲ್ಪಡುವ ಅಧಿಕಾರೇತರ ಸದಸ್ಯರು 
ಪ್ರಾರಂಭದಲ್ಲಿಯೇ ಮಹಾಯೋಜನೆಯು ಸರ್ಕಾರದಿಂದ ಅಂತಿಮ ಅನುಮೋದನೆಯಾಗುವವರೆಗೆ ಕಾದು ಸ್ಥಳೀಯ ಯೋಜನಾ ಪ್ರದೇಶದಲ್ಲಿ 
ಅಭಿವೃದ್ಧಿಗಳನ್ನು ನಿಯಂತ್ರಿಸಲು ಸಮೀಪದ ಉಡುಪಿ ಸ್ಥಳೀಯ ಯೋಜನಾ ಪ್ರದೇಶದ ವಲಯ ನಿಯಮಾವಳಿಗಳನ್ನು ಅನುಸರಿಸಲು ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ನಾಗರಾಜ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 497 

ನಗರಾಭಿವೃದ್ಧಿ ಇಲಾಖೆ 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 320 ಮೈಅಪ್ರಾ 2016 , ಬೆಂಗಳೂರು ದಿನಾಂಕ : 06- 06 - 2016 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ 625 ಮೈಅಪ್ರಾ 2014ರ ದಿನಾಂಕ: 09 -12 - 2014ರಲ್ಲಿ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಿಗಳ 
ಕಾಯ್ದೆ 1987ರ ಕಲಂ 3( 3)( ಎ) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಕೆ.ಆರ್‌.ಮೋಹನ್ ಕುಮಾರ್, ಮೈಸೂರು ಇವರನ್ನು ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಸರ್ಕಾರದ ಇಚ್ಛಾನುಸಾರ ಅಥವಾ 18 ತಿಂಗಳ ಅವಧಿಗೆ, ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿರುತ್ತದೆ. 

ಶ್ರೀ ಕೆ. ಆರ್‌.ಮೋಹನ್ ಕುಮಾರ್ , ಅಧ್ಯಕ್ಷರು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇವರ ಅವಧಿಯನ್ನು ದಿನಾಂಕ: 24 - 08 -2016ರವರೆಗೆ 
ಅಥವಾ ಸರ್ಕಾರದ ಇಚ್ಛಾನುಸಾರ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ನಾಗರಾಜ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 498 

ನಗರಾಭಿವೃದ್ಧಿ ಇಲಾಖೆ 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 28 ಯುಡಬ್ಲೂಇ 2016 , ಬೆಂಗಳೂರು ದಿನಾಂಕ : 04- 06 -2016 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನಅಇ 67 ಯುಡಬ್ಲೂಇ 2014ರ ದಿನಾಂಕ: 25 -11 - 2014ರಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು 
ಮತ್ತು ಒಳಚರಂಡಿ ಮಂಡಳಿ ಕಾಯ್ದೆ , 1973ರ ಕಲಂ 4 (1)( ಎ) ಮತ್ತು 4( 2)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಜಿ. ಸಿ. ಚಂದ್ರಶೇಖರ, 
ಬೆಂಗಳೂರು ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರನ್ನಾಗಿ 
ಸರ್ಕಾರದ ಇಚ್ಛಾನುಸಾರ ಅಥವಾ 18 ತಿಂಗಳ ಅವಧಿಗೆ, ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನಾಮನಿರ್ದೇಶನ ಮಾಡಿ 
ಆದೇಶಿಸಲಾಗಿರುತ್ತದೆ. 

ಶ್ರೀ ಜಿ.ಸಿ.ಚಂದ್ರಶೇಖರ, ಬೆಂಗಳೂರು ಅಧ್ಯಕ್ಷರು, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇವರ ಅವಧಿಯು 
ದಿನಾಂಕ: 24 - 05 - 2016ರಂದು ಮುಗಿದಿರುವ ಹಿನ್ನೆಲೆಯಲ್ಲಿ ಸದರಿಯವರನ್ನು ದಿನಾಂಕ: 24 - 08 - 2016ರವರೆಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ 
ಯಾವುದು ಮೊದಲು ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವೈ .ಗೋಪಾಲ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 499 

ನಗರಾಭಿವೃದ್ಧಿ ಇಲಾಖೆ ( ಮಂಡಳಿ) 
REVENUE SECRETARIAT 

NOTIFICATION 
No . RD 117 BHUDAPU 2014 , BENGALURU , DATED : 04. 06 .2016 . 
WHEREAS , the draft Notification No . RD 117 BHUDAPU 2014 , dated : 25 -07 -2015 regarding altering the limits of Lokkanahalli 
Hobli and Rampura Hobli in Kollegal Taluk and Chamarajanagara District was published as required by Section 6 of the Karnataka Land 
Revenue Act, 1964 (Karnataka Act No. 12 of 1964 ) in Part IV - A of the Karnataka Gazette , dated 25th February 2016 inviting objections 
or suggestions from all persons likely to be affected thereby that the proposal will be taken into consideration on or after one month from 
the date of publication of the Notification in the Official Gazette . 


0809 


FDTET ODZIE, dondo, RT 00 , 9002 


ಭಾಗ ೪ 


And Whereas, the said Gazette wasmade available to the public on 25 -02 -2016 . 
And Whereas , no objections and suggestions are received by the Deputy Commissioner, Chamarajanagar District. 

Now Therefore, in exercise of the powers conferred by Sub - Section 4 of Section 4 of the Karnataka Land Revenue Act, 1964 
(Karnataka Act No. 12 of 1964) the Government of Karnataka makes the alteration as specified in the following Schedules. 

SCHEDULE - 1 
The Village Accountant Circles specified in Column No. 3 shall be excluded along with the Villages specified in Column No. 4 
from the limits shown against them in Column No. 2 

Name of the Name of the Village 
Sl. No . 

Name of the Villages 
Hobli 

Accountant Circle 


4 


Lokkanahalli 


1 . Hugyam 


Hugyam (Along with 
14 Hamlet Villages) 


1. Nellur 
2 . Anchepalya 
3. Peddanapalya 
4 . Kudaluru 
5 . Munigowdanadoddi 
6 . Jallipalya 
7 . Yarambadi 
8 . Karigowdanadoddi 
9. Shilaridoddi 
10 . Papashettydoddi 
11. Pandyanadoddi 
12 . Kottanamoole 
13 . Kallatti Byalu 
14 . Bhadraiahnadoddi 
1. Gajanuru 
2 . Koppa 
3. Soolekobe 
4 . Nakkundi 
5 . Kempasiddegowdanadoddi 
6 . Tattekeredoddi 

7 . Karalemaduvinadoddi 
| 8 . Puttegowdanadoddi 


2 . Minyam 


Minyam ( Along with 
09 Hamlet Villages ) 


9 . Karubevinakobedoddi 


SCHEDULE - 11 
The Village Accountant Circles specified in Column No. 3 shall be included along with the Villages specified in Column No. 4 
shown against them in Column No . 2 . 

Name of the Name of the Village 
Sl. No. 

Name of the Villages 
Hobli 

Accountant Circle 


1 


2 


3 


Ramapura 


1 . Hugyam 


Hugyam (Along with 
14 Hamlet Villages) 


1. Nellur 
2 . Anchepalya 
3 . Peddanapalya 


4 . Kudaluru 


5 . Munigowdanadoddi 
6 . Jallipalya 
7 . Yarambadi 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧ , ೨೦೧೬ 


೧೪೦೩ 


8 . Karigowdanadoddi 


9. Shilaridoddi 


10 . Papashettydoddi 


11. Pandyanadoddi 


12 . Kottanamoole 


13 . Kallatti Byalu 


14 . Bhadraiahnadoddi 


2 . Minyam. 


Minyam (Along with 
09 Hamlet Villages ) 


1. Gajanuru 


2. Koppa 


3. Soolekobe 


4 . Nakkundi 


5 . Kempasiddegowdanadoddi 


6 . Tattekeredoddi 


7 . Karalemaduvinadoddi 


8 . Puttegowdanadoddi 


9 . Karubevinakobedoddi 


The above shall come into effect from the date of publication of this n6otification in the Official Gazette . 

By Order and in the name of the Governor of Karnataka 

C .PUTTANANJAIAH 
P . R . 500 

Under Secretary to Government 
Sc - 50 

Revenue Department (SSLR ) 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಯೋa 94 ಯೋಪರ 2015 , ಬೆಂಗಳೂರು ದಿನಾಂಕ : 23 - 12 -2015 
ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಪತ್ರಿಕಾ ಪ್ರಕಟಣೆಗಳು , ಜಾಹಿರಾತು ಬಿಡುಗಡೆ, ಕರಪತ್ರ, ಕಿರುಪುಸ್ತಕಗಳ ಬಿಡುಗಡೆ, 
ಹೆದ್ದಾರಿ ಫಲಕ, ವಸ್ತು ಪ್ರದರ್ಶನ, ಕಿರು ಚಿತ್ರ/ ಸಾಕ್ಷಾಚಿತ್ರ, ಬೀದಿ ನಾಟಕ , ಫಲಾನುಭವಿಗಳೊಂದಿಗೆ ನೇರ ಸಂವಾದಕ್ಕೆ ಅವಕಾಶ ಕಲ್ಪಿಸುವ “ ಜನಮನ” 
ಹಾಗೂ ಇತರೆ ಕ್ಷೇತ್ರ ಪ್ರಚಾರ ತಂತ್ರಗಳು ಹೀಗೆ ವಿವಿಧ ಜನಪರ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸರ್ಕಾರದ ವಿವಿಧ ಇಲಾಖೆಗಳ ಮುಖೇನ 
ಅನುಷ್ಠಾನಕ್ಕೆ ತರಲು ಯೋಜನಾ ಇಲಾಖೆಯಲ್ಲಿ ಈ ಕೆಳಗೆ ಕಾಣಿಸಿರುವ ಅಧಿಕಾರಿಯನ್ನು ನೋಡಲ್ ಅಧಿಕಾರಿಯನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನೇಮಕ ಮಾಡಲಾಗಿದೆ . 


ಶ್ರೀ ಕೆ. ನಾರಾಯಣ 
ಜಂಟಿ ನಿರ್ದೇಶಕರು ( ಆಡಳಿತ) 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ 
ಕೊಠಡಿ ಸಂಖ್ಯೆ:701, 1ನೇ ಹಂತ, 
7ನೇ ಮಹಡಿ, ಬಹುಮಹಡಿಗಳ ಕಟ್ಟಡ, ಬೆಂಗಳೂರು. 
ದೂರವಾಣಿ ಸಂಖ್ಯೆ: 080 - 22353849 
ಮೊಬೈಲ್ ಸಂಖ್ಯೆ : 9844376470 


P . R . 501 


ರಫೀ ಅಹಮದ್ ಎಂ .ಎಸ್. 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 & 2, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ , ಮತ್ತು ಸಾಂಖ್ಯಿಕ ಇಲಾಖೆ 


S . C - 50 


೧೪೦೪ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಆಗಸ್ಟ್ ೧೧, ೨೦೧೬ 

ಭಾಗ ೪ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 351 ಎಲ್‌ಆರ್‌ಎ 2015 , ಬೆಂಗಳೂರು, ದಿನಾಂಕ : 16 - 06 -2016. 
ಗಾಂಧಿ ಇನ್ಸ್‌ಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್‌ಮೆಂಟ್, ವಿಶಾಖ ಪಟ್ಟಣಂ ಇವರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ , 
ದೊಡ್ಡಬಳ್ಳಾಪುರ ತಾಲ್ಲೂಕು, ಕಸಬಾ ಹೋಬಳಿ , ನಾಗದೇನಹಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರುಗಳಲ್ಲಿ ಒಟ್ಟು 47 - 32 ಎ /ಗುಂಟೆ ಜಮೀನುಗಳನ್ನು 
ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಕಂಇ 67 ಎಲ್‌ಆರ್‌ಎಂ 2010 , ದಿನಾಂಕ: 10 - 01 -2011ರಲ್ಲಿ ಅನುಮತಿ 
ನೀಡಲಾಗಿದೆ. ಸದರಿ ಅವಧಿಯು ದಿನಾಂಕ: 09 -01-2013ಕ್ಕೆ ಮುಕ್ತಾಯಗೊಂಡಿರುತ್ತದೆ. ಈ ಅಧಿಸೂಚನೆಯಲ್ಲಿನ 47 ಎಕರೆ 32 ಗುಂಟೆ ಪೈಕಿ ಒಟ್ಟು 
30.09 ಗುಂಟೆ ಜಮೀನನ್ನು ಸಂಸ್ಥೆಯು ನೋಂದಣಿ ಮಾಡಿಕೊಂಡಿರುತ್ತದೆ. ಉಳಿದ 17 ಎಕರೆ 23 ಗುಂಟೆ ಜಮೀನುಗಳನ್ನು ಕೆಲವು ಆಡಳಿತಾತ್ಮಕ, ತಾಂತ್ರಿಕ 
ಮತ್ತು ಇತರೆ ತೊಂದರೆಯಿಂದಾಗಿ ಕ್ರಯ ಹಾಗೂ ಇತರೆ ಅಭಿವೃದ್ಧಿ ಕಾರ್ಯ ಕೈಗೊಂಡಿರುವುದಿಲ್ಲವಾದ್ದರಿಂದ ಸರ್ಕಾರವು 5 ವರ್ಷಗಳ ಕಾಲಾವಧಿಯನ್ನು 
ವಿಸ್ತರಣೆ ಮಾಡಿ ಉದ್ದೇಶಿತ ಯೋಜನೆಯನ್ನು ಪೂರ್ಣಗೊಳಿಸಲು ಅವಕಾಶ ಮಾಡಿಕೊಡಬೇಕೆಂದು ಸಂಸ್ಥೆಯವರು ಕೋರಿರುತ್ತಾರೆ. ಆದುದರಿಂದ 
ದೊಡ್ಡಬಳ್ಳಾಪುರ ತಾಲ್ಲೂಕಿನ ಕಸಬಾ ಹೋಬಳಿ, ನಾಗದೇನಹಳ್ಳಿ ಗ್ರಾಮದ ಸರ್ವೆ ನಂ .1574ರಲ್ಲಿ 1 - 24 ಎ / ಗುಂ , ಸ. ನಂ . 23 /2ರಲ್ಲಿ 2 - 26 ಎ / ಗುಂ , 
ಸ. ನಂ . 2373ರಲ್ಲಿ 0 - 30 ಗುಂಟೆ, ಸ. ನಂ . 23/6ರಲ್ಲಿ 1 - 00 ಎಕರೆ , ಸ. ನಂ . 25 /2ರಲ್ಲಿ 0 - 19 ಗುಂಟೆ, ಸ. ನಂ .26 /1ರಲ್ಲಿ 1 - 00 ಎಕರೆ , ಸ. ನಂ . 28ರಲ್ಲಿ 2 - 19 
ಎ / ಗುಂ , ಸ. ನಂ .29ರಲ್ಲಿ ಒಟ್ಟು ಎಕರೆ 1 - 39 ಗುಂಟೆ ಜೋಡಿಯಾಗಿ ಹೊಸ ಸ. ನಂ . 29 / ರಲ್ಲಿ 1 - 24 ಎ / ಗುಂ , ಸ. ನಂ .29 /2ರಲ್ಲಿ 0 -15 ಗುಂಟೆ ಎಂದು 
ವಿಭಜನೆಯಾಗಿರುತ್ತದೆ. ಸ. ನಂ . 31 /1ರಲ್ಲಿ 1 - 00 ಗುಂಟೆ, ಸ. ನಂ . 31/2ರಲ್ಲಿ 2 - 12 ಎ / ಗುಂ , ಸ. ನಂ . 31/3ರಲ್ಲಿ 0 - 35 ಗುಂಟೆ, ಸ. ನಂ .33/1ರಲ್ಲಿ 0 - 29 ಗುಂಟೆ, 
ಸ. ನಂ . 33 /2ರಲ್ಲಿ 0 - 30 ಗುಂಟೆ ಹೀಗೆ ಒಟ್ಟು 17 - 23 ಎ/ ಗುಂಟೆ ಜಮೀನನ್ನು ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 
109 ( ಎ) ರಡಿ ಅನುಮತಿ ನೀಡಿರುವ ಅವಧಿಯನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1974 ತಿದ್ದುಪಡಿ ನಿಯಮ 2002ರ ನಿಯಮ 38( ಡಿ ) ಗೆ 
ಕಾಲಾವಧಿಯನ್ನು Sub Rule (4),in Clause(1) ರಂತೆ 2 ವರ್ಷ ವಿಸ್ತರಣೆ 3 ವರ್ಷ ಒಟ್ಟು 5 ವರ್ಷಗಳ ಅವಧಿ ವಿಸ್ತರಿಸಲು ಅವಕಾಶವಿರುವಂತೆ ಗಾಂಧಿ 
ಇನ್ಸ್ಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್‌ಮೆಂಟ್, ವಿಶಾಖ ಪಟ್ಟಣಂ ಇವರ ಮನವಿಯನ್ನು ಪರಿಗಣಿಸಿ 3 ವರ್ಷಗಳ ಕಾಲಾವಧಿ ವಿಸ್ತರಿಸಲು 
ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ಪತ್ರ ಸಂಖ್ಯೆ:ಎಲ್‌ಆರ್‌ಎಫ್/ ಸಿಆರ್ - 14 /12 -13, ದಿನಾಂಕ:27 - 01 - 2016ರಲ್ಲಿ ಶಿಫಾರಸ್ಸು 
ಮಾಡಿರುತ್ತಾರೆ ಮತ್ತು ಪತ್ರ ಸಂಖ್ಯೆ:ಎಲ್‌ಆರ್‌ಎಫ್ /ಸಿಆರ್ - 09 /15 - 16, ದಿನಾಂಕ: 06/14 - 01 - 2016ರಲ್ಲಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಕಂಇ 67 
ಎಲ್‌ಆರ್‌ಎಂ 2010 , ದಿನಾಂಕ : 10 - 01 -2011ರಲ್ಲಿ ಪೂರ್ವಾನುಮತಿ ಪಡೆದಿರುವಂತೆ ಸದರಿ ಸಂಸ್ಥೆಯವರು ಸ. ನಂ .26/2ರಲ್ಲಿ 0 - 27 ಗುಂಟೆ, 
ಸ. ನಂ . 23 /5ರಲ್ಲಿ 1 - 00 ಎಕರೆ, ಸ. ನಂ .26 / 7ರಲ್ಲಿ 1 -10ಎಕರೆ/ ಗುಂಟೆ ಜಮೀನನ್ನು ಕ್ರಯಕ್ಕೆ ಪಡೆದು ಖಾತೆ ದಾಖಲಾಗಿದ್ದು ಪಹಣಿಯಲ್ಲಿ 
ಇಂಡೀಕರಣವಾಗಿರುತ್ತದೆ. ಕ್ರಯಕ್ಕೆ ಪಡೆದಿರುವ ಉದ್ದೇಶಿತ ಜಮೀನನ್ನು ತಾಂತ್ರಿಕ ಕಾರಣದಿಂದ ಹಾಗೂ ಹಣಕಾಸಿನ ತೊಂದರೆಯಿಂದ ಷರತ್ತಿನಂತೆ 02 
ವರ್ಷದ ಒಳಗೆ ಅಭಿವೃದ್ಧಿ ಪಡಿಸಲು ಸಾಧ್ಯವಾಗಿರುವುದಿಲ್ಲವೆಂದು ಸಂಸ್ಥೆಯು ಮನವಿಯನ್ನು ಸಲ್ಲಿಸಿರುತ್ತದೆಂದು ಜಿಲ್ಲಾಧಿಕಾರಿಗಳು, ಬೆಂಗಳೂರು 
ಗ್ರಾಮಾಂತರ ಇವರು ತಿಳಿಸಿರುತ್ತಾರೆ. 

ಸಕಾಲದಲ್ಲಿ ಸದರಿ ಜಮೀನುಗಳನ್ನು ನಿಗಧಿತ ಉದ್ದೇಶಕ್ಕಾಗಿ ಬಳಸಿಕೊಳ್ಳಲು ಆಗದಿರುವ ಕಾರಣಗಳನ್ನು ಸರ್ಕಾರವು ಪರಿಶೀಲಿಸಿದ ನಂತರ 
ಅರ್ಜಿದಾರರ ಸಂಸ್ಥೆಗೆ ನಿಗಧಿತ ಉದ್ದೇಶ ಪೂರೈಸಿಕೊಳ್ಳಲು ಕರ್ನಾಟಕ ಭೂ ಸುಧಾರಣೆ ನಿಯಮಗಳು, 1974ರ ನಿಯಮ 38ಡಿ( 4)(i) ರನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಕಂಇ125 ಎಲ್‌ಆರ್‌ಎ 2002, ದಿನಾಂಕ: 19 - 08 - 2002ರಂತೆ, ದಿನಾಂಕ:10 - 01- 20 
ರವರೆಗೆ ಅನ್ವಯವಾಗುವಂತೆ 05 ವರ್ಷಗಳವರೆಗೆ ಕಾಲಾವಧಿ ವಿಸ್ತರಿಸಿ ಆದೇಶಿಸಿದೆ. 
PR-502 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
SC- 25 

ಬಾಲರಾಜ ದೇವರಖದ್ರಾ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ.( ಭೂ ಸುಧಾರಣೆ) 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ: 26:ಎಲ್‌ಜಿಡಿ: 2014 , ಬೆಂಗಳೂರು, ದಿನಾಂಕ: 14 - 06 - 2016 , 
ಕರ್ನಾಟಕ ಭೂ ಕಂದಾಯ ಕಾಯ್ದೆ , 1964ರ ಕಲಂ 94 ( ಎ) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಗದಗ ಜಿಲ್ಲೆ, ಗದಗ ವಿಧಾನಸಭಾ 
ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನು ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 


ಕ್ರಮ 


ವಿಧಾನಸಭಾ ಕ್ಷೇತ್ರ 


ಸದಸ್ಯರ ಹೆಸರು ಮತ್ತು ವಿಳಾಸ 


ಸಂಖ್ಯೆ 


ಪ್ರವರ್ಗ 


ಗದಗ 


ಅಧ್ಯಕ್ಷರು 


(1) ಶ್ರೀ ರಾಮಣ್ಣ ಭೀಮಣ್ಣ ರಾಂಪುರ್, ಎಸ್. ಪಿ. ನಗರ , 

ಕಣಗಿನಹಾಲ್ ರಸ್ತೆ, ಬೆಟಗೇರಿ, ಗದಗ. 


( 2) ಶ್ರೀ ಪರಪ್ಪ ಎಂ . ಬಂದಕ್ಕನವರ ಕಣವಿ, ಗದಗ ತಾಲ್ಲೂಕು, 

ಗದಗ ಜಿಲ್ಲೆ. 


ಸದಸ್ಯರು 
( ಸಾಮಾನ್ಯ) 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೧೧ , ೨೦೧೬ 


೧೪೦೫ 


ಕ್ರಮ 


ವಿಧಾನಸಭಾ ಕ್ಷೇತ್ರ 


ಸದಸ್ಯರ ಹೆಸರು ಮತ್ತು ವಿಳಾಸ 


ಪ್ರವರ್ಗ 


ಸಂಖ್ಯೆ 


3 


. 


(3) ಶ್ರೀ ಹನುಮಂತ ಲಕ್ಷಪ್ಪ ವಾಲಿಕಾರ ದುಂದೂರ, ಗದಗ 

ತಾಲ್ಲೂಕು, ಗದಗ ಜಿಲ್ಲೆ. 


( 4) ಶ್ರೀಮತಿ ಶಾರದ ತೋಟದ ನಾಗಾವಿ ತಾಂಡಾ, ಗದಗ 
- ತಾಲ್ಲೂಕು, ಗದಗ ಜಿಲ್ಲೆ. 


ಸದಸ್ಯರು 
( ಪರಿಶಿಷ್ಟ ಪಂಗಡ) 

ಸದಸ್ಯರು 

( ಮಹಿಳೆ) 
ಸದಸ್ಯ ಕಾರ್ಯದರ್ಶಿ 


(5 ) ತಹಶೀಲ್ದಾರರು, ಗದಗ ತಾಲ್ಲೂಕು 


PR- 503 


SC- 25 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರೇವಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ.( ಭೂ ಮಂಜೂರಾತಿ - 3) 


HOME SECRETARIAT 

NOTIFICATION 

No: HD :106:POP : 2016, Bengaluru, Dated:16- 06-2016, 
In exercise of the powers conferred by Clause (s ) of Section 2 of the Code of Criminal Procedure , 1973 (Central Act 2 of 
1974 ), and in partial modification of earlier notification issued in this behalf , the Government of Karnataka, hereby declare that with 
effect from the date of publication of this notification in the Official Gazette , the areas and places specified in Column ( 3) of the schedule 
below , shall cease to be within the jurisdiction of the police station specified in Column (4 ) thereof and the said areas and places shall 
be included within the Jurisdiction of the police station specified in Column (2 ) thereof. 

SCHEDULE 


Name of The Unit/ 

Sub- Division/ 


Name of the areas 


Name of the Police Station 
in which the areas and 
places mentioned in 
column ( 3) shall be 

included 


Name of the Police Station 

from whose jurisdiction 
areas and place mentioned 
in column (3) shall be 

excluded 


and places 


Police Circle 


( 1 ) 


( 2) 


( 3) 


( 4 ) 


Dakshina Kannada 


Bellare Police Station 


( 1) 
(2 ) 
(3 ) 


District, 
Puttur Sub - Division , 


Mupperiya 
Kalanja 
Balila 


Sullia Police Station 


Sullia Circle . 


( 4 ) 


Kodiyala 


(5 ) 


Peruvaje 


(6) | 


Bellare 


(7) Aivarnadu. 
(8 ) Amaramudnur 
(9 ) Amarapadnuru 


Puttur Rural Police Station 


( 10 ) Palthadi 
( 11) Kolthige 


( 12 ) Kalmadka 
( 13 ) Yenmoru 


Subramanya Police Station 


( 14 ) Murulya 
( 15 ) Yedamangala 


R .N .I. No . KARBIL /2001/47147 POSTAL REGN . No. RNP /KA/ BGS /2202/2014 - 16 
Licensed to post without prepayment WPP No . 297 


080 


BIOTE37 ODETS, TOJO, GAF , , 900€ 


ಭಾಗ ೪ಎ 


Name of The Unit/ 

Sub -Division/ 


Name of the Police Station 
in which the areas and 
places mentioned in 
column (3 ) shall be 

included 


Name of the areas 

and places 


Name of the Police Station 

from whose jurisdiction 
areas and place mentioned 
in column (3 ) shall be 

excluded 


Police Circle 


(1 ) 


( 2 ) 


( 3) 


( 4 ) 


Kadaba Police Station 


( 16 ) Kaniyoor 
( 17 ) Belanduru 
( 18 ) Savanur 
( 19 ) Kaimana 
(20 ) Kudmaru 


(21) Punachapady 


PR . 504 

By Order and in the name of the Governor of Karnataka, 
SC .50 

B .N . DEVARAJ 
Under Secretary to Government (I/C ), 

Home Department, 

(Police Expenditure ) 
HOME SECRETARIAT 

NOTIFICATION 

No : HD 59 SST 2016 , Bengaluru, Dated :21-06 -2016 . 
In exercise of the powers conferred by sub -Clause (d ) of Clause (8 ) of Section 2 the Official Secrets Act, 1923, (Central Act XIX 
1923) read with Notification No . 21/20 /62 Poll (1 ), dated : 4th May , 1963 of the Government of India , Ministry of Home Affairs, New 
Delhi, the Government of Karnataka hereby declares that the place specified in Column ( 2) of the Schedule below with the 
area ,boundaries and survey nos . specified in Columns (5 ), (6 ) and (4 ) of the respective villages specified in Column (3 ) shall be 
prohibited place for the purpose of the said Act. 


Total area and survey numbers 


Boundaries 


SL.No . 

01 


Name of the Place 

02 


03 


04 


Village 


Sy.No. 


Extent 
(Acres 
Guntas) 
2 acres 


68 -P , 


Bottling Plant Area of 
M /s . Indian Oil Corporation 
Limited, Devanagonthi, Hoskote 
Taluk , Bengaluru Rural District. 


Kanekal 
Village , 
Jadegenahalli 


79, 90 


18 


guntas. 


98 , 102 
& 111-P 


Hobli , 


Hoskote 


East: Sy No. 19 , 22 , 120 , 122 . 
123 Main Gate and Hoskote 
DevanagonthiRoad . 
West: Sy No. 2 , 4 , 9 , 32 , 48 , 
65 -68 lake adjoining Kanekal 
Village . 
North : Sy No. 12 , 15 , 18 , 
Kanekal Village Road . 
South : Sy No. 124 - 127 , 133, 
Bengaluru -Chennai Railway 
Line. 


Taluk , 


Bengaluru 
Rural 


District. 


By Order and in the name of the Governor of Karnataka , 


PR . 505 
SC . 50 


K .PADMINIDEVI, 


Under Secretary to Government, 
Home Department. (Law & Order) 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


